ಕರ್ನಾಟಕ ವಿಧಾನ ಪರಿಷತು 


130 (625) 

ಶ್ರೀ ಆರ್‌.ಪ್ರಸನ್ನ ಕುಮಾರ್‌ 

ಮಾನ್ಯ ಉಪ ಮುಖ್ಯಮಂತ್ರಿ, ಸಾರಿಗೆ ಸಚಿವರು 
25-07-2019 


| ಕ್ರಮ 

ಸಂಖೆ ಪ್ರಶ್ನೆ ಉತ್ತರ 

ಸಿಂ 6} 

(ಅ) | ರಾಜ್ಯದಲ್ಲಿನ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಸಾರಿಗೆ ಇಲಾಖೆಯಲ್ಲಿ ದಿನಾಂಕ:01-06-2019 


ಕಛೇರಿಗಳಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ರಲ್ಲಿರುವಂತೆ ಪ್ರಾದೇಶಿಕ ಸಾರಿಗೆ ಕಛೇರಿಗಳಲ್ಲಿ ಜಿಲ್ಲಾವಾರು 
ಖಾಲಿ ಇರುವ ಹುದ್ದೆಗಳ ವಿವರವನ್ನು ಅನುಬಂಧ-1ರಲ್ಲಿ 
ನೀಡಲಾಗಿದೆ. 


ರಾಜ್ಯದ ಎಲ್ಲಾ ಜಿಲ್ಲಾ ಪಾದೇಶಿಕ ಸಾರಿಗೆ 


ಜ್ಯದ ಎಲ್ಲಾ ಜಿಲ್ಲಾ ಪಾದೇಶಿಕ ಸಾರಿಗೆ ಅಧಿಕಾರಿಗಳ 


ಅದನ್ನು ತುಂಬಲು ಕೈಗೊಂಡ ಕ್ರಮವೇನು? 


ಕಛೇರಿಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ PR ಸಾರ್ವಜನಿಕರಿಗೆ ಕುಡಿಯುವ ನೀರು ಮತ್ತು 
ನೀರು, ಠೌಜಾಲಯ ವ್ಯವಸ್ಥೆ ಇದೆಯೇ; | ಶೌಚಾಲಯದ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. 

ಇಲ್ಲದಿರುವ ಜಿಲ್ರಾಗಳಾಪುವ: (ವಿವರ 

ನೀಡುವುದು) 

(ಇ) | ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪ್ರಾದೇಶಿಕ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪ್ರಾದೇಶಿಕ ಸಾರಿಗೆ 
ಸಾರಿಗೆ "ಕೇರಿಗಳಲ್ಲಿ ದಿನಂಪ್ರತಿ ಬರುವ | ಕಛೇರಿಗೆ ಪ್ರತಿನಿತ್ಯ ಬರುವ ಸಾರ್ವಜನಿಕರಿಗೆ ಕುಡಿಯುವ 
ಸಾರ್ವಜನಿಕರಿಗೆ ಕುಡಿಯುವ ವನೀರು, | ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಸರಿಯಾಗಿರುತ್ತದೆ. 
ಶೌಚಾಲಯ ವ್ಯವಸ್ಥೆ ಸರಿಯಾಗಿ 
ಇಲ್ಲದಿರುವುದು ಸಕಾ "ರದ ಗಮನಕ್ಕೆ 
ಬಂದಿದೆಯೆ; 

ಮ 

[ಈ ಇಂತಹ ಸೌಲಭ್ಯ ಳನ್ನು ಒದಗಿಸಲು ಎಲ್ಲಾ | ನೀರು ಮತ್ತು ಶೌಚಾಲಯ ವ್ಯವಸ್ಥೆಗಾಗಿ ವಿಶೇಷ 
ಜಿಲ್ಲಾ ಸಾರಿಗೆ ಕಛೇರಿಗಳಿಗೆ ಪ್ರಸ್ತುತ ಅನುದಾನ ಒದಗಿಸಿರುವುದಿಲ್ಲ. ಸಾಮಾನ್ಯ ವೆಚ್ಚಗಳ ಅಡಿಯಲ್ಲಿ 
ಸಾಲಿನಲ್ಲಿ ಜಿಡುಗಡೆ ಮಾಡಲಾದ | ಒದಗಿಸಿರುವ ಅನುದಾನದಿಂದ ಮೂಲಭೂತ 
ಅನುದಾನವೆಷ್ಟು; (ವಿವರ ನೀಡುವುದು) | ಸೌಕರ್ಯಗಳನ್ನು ಒದಗಿಸಲಾಗುವುದು. 

[ಉ) ಶಿವಮೊಗ್ಗ ಜಿಲ್ಲಾ ಪಾದೇಶಿಕ ಅಧಿಕಾರಿ ಶಿವಮೊಗ್ಗ ಕಛೇರಿಯಲ್ಲಿ ಖಾಲಿ ಇದ್ದ ಪ್ರಾದೇಶಿಕ 
ಸ್ಥಾನ ಖಾಲಿ ಇರುವುದು ಸರ್ಕಾರದ | ಸಾರಿಗೆ ಅಧಿಕಾರಿ ಹುದ್ದೆಯನ್ನು ತುಂಬಲಾಗಿದೆ. 
ಗಮನಕ್ಕೆ ಬಂದಿದೆಯೇ; ಖಾಲಿ ಇದ್ದಲ್ಲಿ. 


| 


ಟಿಡಿ 15 ಟಿಡಿಕ್ಕೂ 2019 


3B A 


(ಲಕ್ಷ ಕ್‌ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರು. 


